CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೧, ೨೦೦೩ (ಭಾದ್ರಪದ ೨೦, ಶಕ ವರ್ಷ ೧೯೨೫) | ಸಂಚಿಕೆ ೩೭ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 91 ಆಸೇವ 2003 (ಭಾಗ), ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2003 

ಶ್ರೀಮತಿ ಎಂ.ವಿ. ಸಾವಿತ್ರಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 64 
ಆಸೇವ 2003, ದಿನಾಂಕ: 10-06-2003 ರಲ್ಲಿ ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ರೇಷ್ಮೆ ಮಾರುಕಟ್ಟೆ ಮಂಡಳಿ, ಬೆಂಗಳೂರು, ಹುದ್ದೆಗೆ 
ವರ್ಗಾಯಿಸಿರುವುದನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ, ಮುಖ್ಯ ಆಡಳಿತಾಧಿಕಾರಿ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯ, 
ಬೆಂಗಳೂರು ಶ್ರೀ ಜಿತೇಂದ್ರನಾಯಕ್‌, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಶ್ರೀ ಎಂ.ವಿ. ಗೊಂಗಡಶೆಟ್ಟಿ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 77 
ಆಸೇವ 2003 ದಿನಾಂಕ: 21-6-2003ರಲ್ಲಿ ಜಿಲ್ಲಾ ನೋಂದಣಾಧಿಕಾರಿ, ಬೆಳಗಾವಿ ಜಿಲ್ಲೆ, ಹುದ್ದೆಗೆ ವರ್ಗಾಯಿಸಿರುವುದನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ರದ್ದುಪಡಿಸಿ, ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಆಡಳಿತಾಧಿಕಾರಿ, ಕಿಮ್ಸ್‌ ಹುಬ್ಬಳ್ಳಿ ಹುದ್ದೆಯಲ್ಲಿಯೇ ಮುಂದಿನ 
ಆದೇಶದವರೆಗೆ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1025 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 105 SFP 2003, Bangalore, Dated: 16" August, 2003 

The services of Shri Ashok Kumar Singh, IFS (KN 80), Conservator of Forests & General 
Manager, Karnataka State Forests Industries Corporation Lid., Bangalore are withdrawn from Forest, 
Ecology & Environment Department and placed at the disposal of Water Resources Department with 
immediate effect and until further orders for posting him as Specialist (Environment), Jala Samvardhana 
Yojana Sangha, Bangalore, in the downgraded post., vide Shri Shivanna, IFS, transferred. 

The services of Shri D.A. Venkatesh, IFS (KN 85), Conservator of Forests waiting for posting are 
placed at the disposal of Forest, Ecology & Environment Department with immediate effect and until 


further orders for posting him as Conservator of Forests & General Manager, Karnataka State Forests 
Industries Corporation Ltd., Bangalore, vice Shri Ashok Kumar Singh, IFS transferred. 


(೪೮೯ ) 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 





Shri Rajeev Ranjan, IFS (KN 87), Silviculturist, North Zone, Dharwad, is transferred with 
immediate effect and posted until further orders as Deputy Conservator of Forests, Headquarters, 
Bangalore, in the existing vacancy. 

By Order and in the name of the Governor of Karnataka, 
B.V. KUMARASWAMY 
P.R. 1022 Under Secretary to Government, 
D.P. & AR. (Services-l). 
NOTIFICATION 
No. DPAR 112 SFP 2003, Bangalore, Dated: 16" August, 2003 

On completion of their Advanced Phase Training the following IFS Probationers 1999 & 2000 
batches, allotted to the Karnataka Cadre of IFS, are posted with immediate effect and until further orders 
as Assistant Conservator of Forests, to the sub-divisions mentioned against their names:- 























Sl. No. Name of the Officer Place of posting 
Sriyuths:- 
1. Upendra Pratap Singh (RR 99) Assistant Conservator of Forests, 
Thithimathi Sub-Division, in the existing vacancy. 
2. Manoj Kumar Tripathi {RR 2000} Assistant Conservator of Forests, 
Channagiri Sub-Division, in the existing vacancy. 





By Order and in the name of the Governor of Karnataka, 
B.V. KUMARASWAMY 
P.R. 1023 Under Secretary to Government, 
D.P. & AR. (Services-l). 
NOTIFICATION 
No. DPAR 265 SAS 2003, Bangalore, Dated: 16" August, 2003 

The services of Shri Dr. Aswath D.S. IAS, (KN 88), Deputy Commissioner, Bangalore (Urban) 
District, Bangalore, are placed at the disposal of Commerce & Industries Department with immediate 
effect and until further orders to post him as Managing Director, Mysore Minerals Ltd., Bangalore, in the 
existing vacancy. 

The services of Shri Raj Kamal, IAS, (KN 89), Director, Karnataka Rural Water Supply & 
Sanitation Agency & Ex-Officio Additional Secretary to Government Rural Development & Panchayat Raj 
Department, Bangalore, are withdrawn from Rural Development & Panchayat Raj Department with 
immediate effect and he is posted until further orders as Deputy Commissioner, Mandya District, Mandya, 
vice Shri B.P. Kaniram, IAS transferred. 

Shri G.S. Narayana Swamy, IAS (KN 90), Deputy Commissioner, Bangalore (Rural) District, 
Bangalore, is transferred with immediate effect and posted until further orders as Deputy Commissioner, 
Bangalore (Urban) District, Bangalore, vice Shri D.S. Aswath, IAS transferred. 

Shri B.P. Kaniram, IAS, (KN 91), Deputy Commissioner Mandya District, Mandya, is transferred 
with immediate effect and posted until further orders as Deputy Commissioner, Bangalore (Rural) District, 
Bangalore, vice Shri G.S. Narayana Swamy, IAS transferred. 

The Services of Shri L.K. Atheedq, IAS, (KN 91), waiting for postings, are placed at the disposal of 
Rural Development & Panchayat Raj Department for posting him as Director, Karnataka Rural Water 
Supply & Sanitation Agency & Ex-Officio Joint Secretary to Government, Rural Development & Panchayat 
Raj Department, Bangalore, vice Shri Raj Kamal, IAS, transferred. 

By Order and in the name of the Governor of Karnataka, 
B.V. KUMARASWAMY 
P.R. 1024 Under Secretary to Government, 
D.P. & AR. (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 240 ಸಅರ 2003, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 


ಶ್ರೀ ಸಿ.ಎಸ್‌.ಎಸ್‌. ಶರ್ಮ, ಸರ್ಕಾರದ ಉಪ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ದಿನಾಂಕ: 


11.8.2003 ರಿಂದ 10.9.2003 ರವರೆಗೆ (ಉ.ದಿ.ಸೇ) 31 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ 
ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಪುನರ್‌ ನೇಮಕ ಮಾಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೪೯೧ 





ಮೇಲ್ಕಂಡ ರಜೆ ಅವಧಿಯಲ್ಲಿ ಅದೇ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿ ಶ್ರೀಮತಿ ಎಸ್‌. ವಿಶಾಲಾಕ್ಷಮ್ಮ ರವರನ್ನು ಪ್ರಭಾರದ 
ಮೇಲೆ ಮೇಲ್ಕಂಡ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1026 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 221 ಆಸೇಇ 2003, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2003 
ಶ್ರೀ ಹೆಚ್‌. ಮೂರ್ತಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪ ಕಾರ್ಯದರ್ಶಿ (ಆಡಳಿತ), ಜಿಲ್ಲಾ ಪಂಚಾಯತ್‌, 
ಚಿಕ್ಕಮಗಳೂರು, ಇವರು ದಿನಾಂಕ: 26.4.2003 ರಿಂದ ದಿನಾಂಕ: 28.6.2003ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌)ರ ಅನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು 
ಹಾಗೂ ದಿ: 29.6.2003ರಿಂದ 6.7.2003ರವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 76ರನ್ವಯ ಸೇರಿಕೆ 
ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1027 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 122 ಆಸೇಇ 2003, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2003 
ಶ್ರೀ ಶಿವನಂಜಯ್ಯ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ಕಾರ್ಯದರ್ಶಿ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ಇವರು ದಿನಾಂಕ: 24.5.2003 ರಿಂದ ದಿನಾಂಕ: 6.7.2003ರವರೆಗೆ (14 ದಿನಗಳು) ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌)ರ ಅನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು 
ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1028 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 188 ಸಅಸೇ 2003, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಶ್ರೀ ಸೈಯದ್‌ ತಾಯಿಬ್‌ ಅಲಿ 
ಇವರ ಸೇವೆಯನ್ನು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಉಪ 
ನಿರ್ದೇಶಕರಾಗಿ ನಿಯೋಜನೆ ಮೇಲೆ ನೇಮಿಸಲು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1031 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ 52 ಪಿಡಿಎಸ್‌ 2001, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತದ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಸಿ) ರಲ್ಲಿ 
ಪ್ರದತ್ತವಾದ ಅಧಿಕಾರದಂತೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಅಧಿಕಾರಿಗಳನ್ನು ಸದರಿ ನಿಗಮದ ನಿರ್ದೇಶಕರ ಮಂಡಳಿಗೆ ಈ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿರ್ದೇಶಕರುಗಳನ್ನಾಗಿ ನೇಮಿಸಲಾಗಿದೆ. 
1. ಶ್ರೀ ಜಿ.ಡಬ್ಲ್ಯೂ. ರಸ್ಕೀನ, ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆ ಇವರನ್ನು ಶ್ರೀ ಜಿ.ಸಿ. ತಲ್ಲೂರ 
ಇವರ ನಿವೃತ್ತಿಯಿಂದ ತೆರವಾದ ಸ್ಥಳಕ್ಕೆ. 


೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 





2. ಶ್ರೀ ಜಿ. ಗುರುಚರಣ್‌, ಐ.ಎ.ಎಸ್‌., ಸರ್ಕಾರದ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ (ಬಿ ಅಂಡ್‌ ಆರ್‌) ಇವರನ್ನು 
ಶ್ರೀ ಡಿ.ಎನ್‌. ನರಸಿಂಹರಾಜು , ಐ.ಎ.ಎಸ್‌., ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ (ವೆಚ್ಚ ಇವರ ಬದಲಾದ ಸ್ಥಳಕ್ಕೆ. 

3. ಶ್ರೀ ಪಿ. ಸಿದ್ದಪ್ಪ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ(ದ), ಬೆಂಗಳೂರು ಇವರನ್ನು ಶ್ರೀ ಟಿ.ಡಿ. 
ಮನಮೋಹನ್‌ ಇವರ ನಿವೃತ್ತಿಯಿಂದ ತೆರವಾದ ಸ್ಥಳಕ್ಕೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟರಸಪ್ಪ 
ಪಿ.ಆರ್‌. 1032 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಲೋಕೋಪಯೋಗಿ ಇಲಾಖೆ (ಸೇವೆಗಳು-ಸಿ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 39 ಸಿಐಎಲ್‌ 2003, ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್‌ 2003 

ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ವಾಕೈ 114 ಕೈಸೇವಿ 2003, ದಿನಾಂಕ 18.8.2003ರಲ್ಲಿ ಮಾನ್ಯ 
ಕರ್ನಾಟಕ ಉಚ್ಛ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆಗಳು 30344.30347/2002 (ಎಸ್‌)ರ ಮೇಲೆ ದಿನಾಂಕ 15.11.2002ರಂದು 
ನೀಡಿರುವ ತೀರ್ಪಿನಂತೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರ ಮಹಾಮಂಡಳಿ ನಿಯಮಿತ, 
ಬೆಂಗಳೂರು, ಈ ಹುದ್ದೆಗೆ ನೇಮಿಸಲು ಶ್ರೀ ಗಂಗಾಧರಯ್ಯ, ಸಹಾಯಕ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ತಾಲ್ಲೂಕು 
ಕೈಗಾರಿಕೆ ಕೇಂದ್ರ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರ ಸೇವೆಯನ್ನು ಅವರ ಸ್ವಂತ ವೇತನ ಮತ್ತು ಶ್ರೇಣಿಯಲ್ಲಿ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಹಕಾರ ಇಲಾಖೆಯ ವಶಕ್ಕೆ ನೀಡಿರುತ್ತದೆ. 

ಅದರಂತೆ ಶ್ರೀ ಗಂಗಾಧರಯ್ಯ, ಸಹಾಯಕ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ತಾಲ್ಲೂಕು ಕೈಗಾರಿಕೆ ಕೇಂದ್ರ, 
ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರನ್ನು ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರ ಮಹಾಮಂಡಳ (ನಿ), ಬೆಂಗಳೂರು, 
ಇದರ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1033 ಅಹ್ಮದ್‌.ಎ.ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


HIGH COURT OF KARNATAKA 
NOTIFICATION 
No. GOB(I) 2/2003 Bangalore, Dated: 19" August, 2003 
The following Civil Judges (Junior Division) are promoted to officiate as Civil Judges (Senior 
Division) and posted to the charges shown in Column No.4 below, in the interest of public service, to take 
effect from the dates mentioned against their names:- 











Sl. Name of the Present Charge Charge to which posted 
No. Officer 
SmtSriyuths:- 
01. | Managolli Prl. Civil Judge (Jr.Dn.) | || Addl. Civil Judge (Senior Division), 
Premavathi and JMFC., BELLARY. | CHITRADURGA. 


(Newly created Court Under G.0.No.LAW 100 LCE 

2000 dated 17.4.2001 with effect from 23.08.2003) 

02. | Narayana Civil Judge (Jr.Dn.) and | Civil Judge (Sr.Dn.), ALAND. 

JMFC., GUDIBANDE. (Newly created court under G.O.No.LAW 127 LCE 

2002 dated 22.4.2003 with effect from 06.09.2003) 
By Order of the High Court, 

P.R. 1034 N. ANANDA, 

Registrar General I/c. 























ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 76 ಎಲ್‌ಎಜಿ 2002, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 

ಶ್ರೀ ಎಂ.ಎಸ್‌. ವೆಂಕಟರಮಣಪ್ಪ, ಕೆ.ಜಿ.ಎಫ್‌. ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರು, ಇವರನ್ನು ದಿನಾಂಕ: 
16.4.2001 ರಿಂದ ಈ ಹುದ್ದೆಯನ್ನು ಹೊಸ ಅಭ್ಯರ್ಥಿಯಿಂದ ತುಂಬುವವರೆಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ 
ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಅದೇ ಹುದ್ದೆಯಲ್ಲಿ ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1035 ಚಿಕ್ಕಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-1). 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೪೯೩ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 176 ರಾಲೆಪ 2000, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಶ್ರೀ ಎಂ. ರತ್ನಾನಾಯಕ್‌, ಸಹಾಯಕ ನಿಯಂತ್ರಕರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವೆರೆಗೆ ರೂ.9580-280-10880-320-13440-380-14200 ರ ವೇತನ ಶ್ರೇಣಿಯಲ್ಲಿನ ಉಪ ನಿಯಂತ್ರಕರ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆಯಲ್ಲಿನ ಮುಖ್ಯ ಲೆಕ್ಕಾಧಿಕಾರಿಗಳ ಹುದ್ದೆಗೆ 
ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಗೆ ವಹಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಅಧಿಸೂಚನೆ 
ಸಂಖ್ಯೆ: ಆಇ 455 ರಾಲೆಪ 2003, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಶ್ರೀ ಮಹಮದ್‌ ಅಕ್ಬರ್‌, ಲೆಕ್ಕ ಅಧೀಕ್ಷಕ, ರಾಜ್ಯ ಲೆಕ್ಕಪತ್ರ ಇಲಾಖೆ, ನಿಯೋಜನೆ ಮೇಲೆ ಸಿ.ಓ.ಡಿ ಘಟಕ, ಬೆಂಗಳೂರು 
ಇವರನ್ನು ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 52 ಪಿಓಪಿ 2002, ದಿನಾಂಕ: 29.03.2003ರಲ್ಲಿ ಉನ್ನತೀಕರಿಸಲಾಗಿರುವ ಲೆಕ್ಕ 
ಪರಿಶೋಧನಾಧಿಕಾರಿ ಹುದ್ದೆಯಲ್ಲಿ ಸಿ.ಓ.ಡಿ ಘಟಕ, ಬೆಂಗಳೂರು ಇಲ್ಲಿಯೇ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1036 























ಪಿ.ಆರ್‌. 1037 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂಕಇ 70 ಕಸನಿ 2003, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2003 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ, ಈ ಕೆಳಕಂಡ ಉಪ ನಿರ್ದೇಶಕರನ್ನು ಆಡಳಿತದ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪರಸ್ಪರ ವರ್ಗಾವಣೆ ಮಾಡಲಾಗಿದೆ. 
ಕ್ರ. ಸಂ. ಅಧಿಕಾರಿಗಳ ಹೆಸರು ಮತ್ತು ಪದನಾಮ ವರ್ಗಾವಣೆಯ ಸ್ಥಳ 
1. ಶ್ರೀ ಎನ್‌. ತಿಪ್ಪೇಸ್ವಾಮಿ, ಆಡಳಿತಾಧಿಕಾರಿಗಳು, 
ಉಪ ನಿರ್ದೇಶಕರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಗುಲ್ಬರ್ಗಾ. (ಶ್ರೀ ಬಲವಂತರಾವ್‌ ಪಾಟೀಲ್‌ ರವರ ಸ್ಥಳದಲ್ಲಿ 
ಚ ಶ್ರೀ ಬಲವಂತರಾವ್‌ ಪಾಟೀಲ್‌, ಉಪನಿರ್ದೇಶಕರು, 
ಆಡಳಿತಾಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 
ಕನ್ನಡ ಪುಸಕ ಪ್ರಾಧಿಕಾರ, ಬೆಂಗಳೂರು. ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ. 
ಸದರಿ ಅಧಿಕಾರಿಗಳು ನಿಯಮಗಳ ಅನ್ವಯ ವರ್ಗಾವಣೆಯ ಭತ್ಯೆ ಹಾಗೂ ಮತ್ತಿತರೆ ಸೌಲಭ್ಯಗಳಿಗೆ ಅರ್ಹರಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1038 ಎಸ್‌. ವಿಶಾಲಾಕ್ಷಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂ 


ಳು 


ಅಧಿಸೂಚನೆ 
ಸಂಖ್ಯೆ: ಸಂಕಇ 80 ಕಸನಿ 2003 (ಭಾ), ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2003 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಪ್ರತಿ ನಿಯೋಜನೆಯ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ 


ನಿರ್ದೇಶಕರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ಪರಸ್ಪರ ವರ್ಗಾವಣೆ ಮಾಡಲಾಗಿದೆ. 





ಸಂ. 


ಕ ಅಧಿಕಾರಿಗಳ ಹೆಸರು ಮತ್ತು ಪದನಾಮ 


ವರ್ಗಾವಣೆಯ ಸ್ಥಳ 





ಕ್ರ. 

1. ಡಾ: ರಾಜೇಂದ್ರ ಯರನಾಳ 
ಸಹಾಯಕ ನಿರ್ದೇಶಕರು, 
ಗುಲ್ಬರ್ಗಾ. 


ಸಹಾಯಕ ನಿರ್ದೇಶಕರು, 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೀದರ್‌. 
(ಶ್ರೀ ಶಾಂತಕುಮಾರ್‌ ಪಾಟೀಲ್‌, ಇವರ ಸ್ಥಳಕ್ಕೆ 





2 ಶ್ರೀ ಶಾಂತಕುಮಾರ್‌ ಪಾಟೀಲ್‌, 
ಸಹಾಯಕ ನಿರ್ದೇಶಕರು, 











ಬೀದರ್‌. 


ಸಹಾಯಕ ನಿರ್ದೇಶಕರು, 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಗುಲ್ಬರ್ಗಾ. 





(ಡಾ: ರಾಜೇಂದ್ರ ಯರನಾಳ ಗುಲ್ಬರ್ಗಾ ಇವರ ಸ್ಥಳಕ್ಕೆ 





ಸ್ನತಿ ಇಲಾಖೆ. 





೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 





ಸದರಿ ಅಧಿಕಾರಿಗಳು ನಿಯಮಾನುಸಾರ ಪ್ರಯಾಣ ಭತ್ಯೆ ಮತ್ತು ಇತರೆ ಸೌಲಭ್ಯಗಳಿಗೆ ಅರ್ಹರಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1039 ಎಸ್‌. ವಿಶಾಲಾಕ್ಷಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 
FINANCE SECRETARIAT 
NOTIFICATION 
No. FD 63 BFC 2003, Bangalore, Dated: 20" August, 2003 
In pursuance of Sub-section (4)(b) of Section 7 of the State Financial Corporation (Amendment) 
Act, 2000, the Government of Karnataka on the recommendation of the Board of Directors of Karnataka 
State Financial Corporation and based on the fresh Ad-hoc credit limit as approved by the Reserve Bank 
of India, hereby fix 6% (Six per cent only) per annum as the rate of interest payable on the Ad-hoc bonds 
of Rs.32.41 crores issued by the said Corporation during 2003-2004. 
By Order and in the name of the Governor of Karnataka, 
R. SURIBABU 
P.R. 1040 Under Secretary to Government, 
Finance Department (B.C.C.) 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕೃತೋಇ 248 ತೋಸೇಪ 2003, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2003 
2004ನೇ ಸಾಲಿನಲ್ಲಿ 58 ವರ್ಷಗಳ ವಯೋಮಿತಿಯು ಪೂರ್ಣಗೊಳ್ಳಲಿರುವ ತೋಟಗಾರಿಕೆ ಇಲಾಖೆಯ ಈ ಕೆಳಕಂಡ 
ಅಧಿಕಾರಿಗಳು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ ಅಪರಾಹ್ನದಂದು ಸರ್ಕಾರಿ ಸೇವೆಯಿದ ನಿವೃತ್ತರಾಗಲಿರುವರು. 












































ಕ್ರ. ಅಧಿಕಾರಿಯ ಹೆಸರು: ಪದನಾಮ ಮತ್ತು ಜನ್ಮ ದಿನಾಂಕ ನಿವೃತ್ತಿ ಹೊಂದುವ ಷರಾ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ದಿನಾಂಕ 
ಶ್ರೀಯುತರಾದ: 

1. | ಡಿ.ಆರ್‌. ನಾಗರಾಜಪ್ಪ, 2.1.1946 31.1.2004 ಶಿಸ್ತು ಕ್ರಮ ಇಲ್ಲ. 
ತೋಟಗಾರಿಕೆ ಜಂಟಿ ನಿರ್ದೇಶಕರು, 
ಮೈಸೂರು ವಿಭಾಗ, ಮೈಸೂರು. 

2. (ಕೆ. ಜವರೇಗೌಡ, ಸತೋನಿ, 15.1.1946 31.1.2004 ಶಿಸ್ತು ಕ್ರಮ ಇಲ್ಲ. 
(ಜ.ಆ.ಇ) ತರಬೇತಿ ಕೇಂದ್ರ, ಮೈಸೂರು. 

3. | ಎಂ.ವಿ. ಶ್ರೀನಿವಾಸರೆಡ್ಡಿ, 1.3.1946 29.2.2004 ಶಿಸ್ತು ಕ್ರಮ ಇಲ್ಲ. 
ವಿಶೇಷ ಅಧಿಕಾರಿ, ನಂದಿಗಿರಿಧಾಮ. 

4. | ಎ.ಪಿ. ಕುಲಕರ್ಣಿ 25.2.1946 29.2.2004 ಶಿಸ್ತು ಕ್ರಮ ಇಲ್ಲ. 
ಹಿ.ಸ.ತೋ.ನಿ (ಜಿಪ) ನವಲಗುಂದ 

5. | ಮಹಮದ್‌ ಜಕಾವಲ್ಲಾ 25.2.1946 29.2.2004 ಶಿಸ್ತು ಕ್ರಮ ಇಲ್ಲ. 
ಹಿಸತೋನಿ (ರಾವಾ) ರಾಯಚೂರು. 

6. ಡಿ.ಸಿ. ದೇವಯ್ಯ, 18.2.1946 29.2.2004 ಶಿಸ್ತು ಕ್ರಮ ಇಲ್ಲ. 
ಸ.ತೋ.ನಿ., 
ರಾಮಸಮುದ್ರ ತೋಟಗಾರಿಕಾ ಕ್ಷೇತ್ರ, ಕಾರ್ಕಳ. 

7. | ಎಸ್‌. ಮುನಿಸ್ವಾಮಿ, ಹಿಸತೋನಿ, (ಜಿಪ), 18.3.1946 31.3.2004 ಶಿಸ್ತು ಕ್ರಮ ಇಲ್ಲ. 
ಚಿಕ್ಕನಾಯಕನಹಳ್ಳಿ (ನಿಲಂಬನೆ) 

8. | ಮೊಹಮದ್‌ ಇಸ್ಮಾಯಿಲ್‌, 26.4.1946 30.4.2004 ಶಿಸ್ತು ಕ್ರಮ ಇಲ್ಲ. 
ತೋಉನಿ, ಎಸ್‌.ಟಿ.ಎಲ್‌, ಲಾಲ್‌ಬಾಗ್‌ 

9. | ಬಿ.ಜಿ. ಅನಂತರಾಮರಾವ್‌, 1.5.1946 30.4.2004 ಶಿಸ್ತು ಕ್ರಮ ಇಲ್ಲ. 
ತೋಉನಿ (ಜಿಪ) ಉಡುಪಿ. 

10. | ಬಿ.ಆರ್‌. ಬಸವರಾಜ್‌, 1.5.1946 30.4.2004 ಶಿಸ್ತು ಕ್ರಮ ಇಲ್ಲ. 
ಹಿಸತೋನಿ (ಜಿಪ), ಬೇಲೂರು. 

11. | ಎಂ.ಕೆ. ಸಿದ್ಧಪ್ಪ, 10.5.1946 31.5.2004 ಶಿಸ್ತು ಕ್ರಮ ಇಲ್ಲ. 
ತೋಟಗಾರಿಕೆ ಜಂಟಿ ನಿರ್ದೇಶಕರು, 
ಆರ್‌ ಆ್ಯಂಡ್‌ ಡಿ. ಲಾಲ್‌ ಬಾಗ್‌ 




























































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೪೯೫ 
ಕ್ರ. ಅಧಿಕಾರಿಯ ಹೆಸರು: ಪದನಾಮ ಮತ್ತು ಜನ್ಮ ದಿನಾಂಕ ನಿವೃತ್ತಿ ಹೊಂದುವ ಷರಾ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ದಿನಾಂಕ 
ಶ್ರೀಯುತರಾದ: 

12. | ಎಸ್‌. ಪ್ರಕಾಶ್‌, ತೋಉನಿ, 22.5.1946 31.5.2004 ಶಿಸ್ತು ಕ್ರಮ ಇಲ್ಲ 
ಎಫ್‌ ಆೈಂಡ್‌ ವಿ, ಲಾಲ್‌ಬಾಗ್‌ . 

13. | ಹೆಚ್‌.ಕೆ. ನಾಗರಾಜ್‌, 11.05.1946 31.5.2004 ಶಿಸ್ತು ಕ್ರಮ ಇಲ್ಲ. 
ಹಿಸತೋನಿ (ಜಿಪ), ಚಿತ್ರದುರ್ಗ. 

14. | ಹೆಚ್‌.ಎಸ್‌. ಸೂರ್ಯನಾರಾಯಣ 4.05.1946 31.5.2004 ಶಿಸ್ತು ಕ್ರಮ ಇಲ್ಲ. 
ಸತೋನಿ (ರಾವ) ದ್ರಾಕ್ಷಿ ಬಿಜಾಪುರ. 

15. | ಗಂಗರಾಜಯ್ಯ, ಸತೋನಿ, 1.06.1946 31.5.2004 ಶಿಸ್ತು ಕ್ರಮ ಇಲ್ಲ. 
ಹಳ್ಳದಕೇರಿ ತೋಟಗಾರಿಕೆ ಕ್ಷೇತ್ರ, ಬೀದರ್‌. 

16. | ಎಸ್‌.ಎಸ್‌. ಜಯರಾಂ, 17.06.1946 30.6.2004 ಶಿಸ್ತು ಕ್ರಮ ಇಲ್ಲ 
ತೋಉನಿ (ಜಿಪ), ಮಂಗಳೂರು. 

17. | ಟಿ. ಕೆಂಪೇಗೌಡ, 5.06.1946 30.6.2004 ಶಿಸ್ತು ಕ್ರಮ ಇಲ್ಲ. 
ಹಿಸತೋನಿ (ಜಿಪ), ಮಾಗಡಿ. 

18. | ಸಿ. ಫಕೀರ್‌ ರೆಡ್ಡಿ, 1.07.1946 30.6.2004 ಶಿಸ್ತು ಕ್ರಮ ಇಲ್ಲ. 
ಕೇಂದ್ರ ಕಚೇರಿ ಸಹಾಯಕ, 
ತೋಣನಿ (ಜಿಪ) ಮಡಿಕೇರಿ. 

19. | ಹೆಚ್‌. ಲಿಂಗಯ್ಯ, ಸತೋನಿ, ಬನ್ನೂರು 3.06.1946 30.6.2004 ಶಿಸ್ತು ಕ್ರಮ ಇಲ್ಲ, 
ತೋಟಗಾರಿಕೆ ಕ್ಷೇತ್ರ ಮತ್ತು ತರಬೇತಿ ಕೇಂದ್ರ. 

20. | ಆರ್‌. ಮರಿಲಿಂಗೇಗೌಡ, 7.06.1946 30.6.2004 ಶಿಸ್ತು ಕ್ರಮ ಇಲ್ಲ. 
ಸತೋನಿ (ಜ.ಆ.ಇ) ಮಂಡ್ಯ. 

21. | ಎಸ್‌. ಇಬ್ರಾಹಿಂ ಖಾನ್‌, 1.07.1946 30.6.2004 ಶಿಸ್ತು ಕ್ರಮ ಇಲ್ಲ. 
ಸತೋನಿ ತೋರಣಗಲ್ಲು, ಸಂಡೂರು, ಬಳ್ಳಾರಿ. 

22. | ಪಿ.ಬಿ. ಚಲುವಾದಿ, 07.1946 31.7.2004 ಶಿಸ್ತು ಕ್ರಮ ಇಲ್ಲ 
ಸತೋನಿ, ಹಗರಿಬೊಮ್ಮನಹಳ್ಳಿ. 

23. ಸೈಯದ್‌ ಇನಾಯತ್‌ಉಲ್ಲಾ, 16.07.1946 31.7.2004 ಶಿಸ್ತು ಕ್ರಮ ಇಲ್ಲ 
ಹಿಸತೋನಿ (ರಾವ) ಬಳ್ಳಾರಿ. 

24. | ಎ.ಎಸ್‌. ಸದಾಶಿವಯ್ಯ, 23.07.1946 31.7.2004 ಶಿಸ್ತು ಕ್ರಮ ಇಲ್ಲ 
ತೋ.ಉ.ನಿ. ಚನ್ನರಾಯಪಟ್ಟಣ. 

25. | ಜಿ.ಎಂ. ಶಿವಪ್ರಸಾದ್‌, 28.08.1946 31.8.2004 ಶಿಸ್ತು ಕ್ರಮ ಇಲ್ಲ 
ಹಿಸತೋನಿ (ರಾವ) ಚಿಕ್ಕಮಗಳೂರು. 

26. | ಕೆ. ಶೇಷಾಚಾರ್‌, 20.09.1946 ೨0.9.2004 ಶಿಸ್ತು ಕ್ರಮ ಇಲ್ಲ 
ಹಿಸತೋನಿ (ರಾವ), ಧಾರವಾಡ. 

27. | ಬಿ. ಈಶ್ವರ ರಾವ್‌, 18.10.1946 31.10.2004 ಶಿಸ್ತು ಕ್ರಮ ಇಲ್ಲ 
ಕ.ಕ.ಸ.ತೋಉನಿ (ಜಿಪ) ನಗರ ಕಬ್ಬನ್‌ಪಾರ್ಕ್‌. 

28. | ಎ.ವಿ. ಸಿದ್ದರಾಮಣ್ಣ, 30.10.1946 31.10.2004 ಶಿಸ್ತು ಕ್ರಮ ಇಲ್ಲ 
ಹಿಸತೋನಿ (ಜಿಪ), ಹರಪನಹಳ್ಳಿ. 

29. | ಎಂ. ಮುದ್ದಯ್ಯ, 5.10.1946 31.10.2004 ಶಿಸ್ತು ಕ್ರಮ ಇಲ್ಲ. 
ಸತೋನಿ, ಅಣಬೆ, ಮೈಸೂರು. 

30. | ಎಲ್‌. ರಂಗಪ್ಪ, 14.11.1946 30.11.2004 ಶಿಸ್ತು ಕ್ರಮ ಇಲ್ಲ 
ಹಿಸತೋನಿ (ಜಿಪ) ಕೊಪ್ಪ. 

31. | ಎಂ. ರಾಮಚಂದ್ರ ರೆಡ್ಡಿ 12.11.1946 30.11.2004 ಶಿಸ್ತು ಕ್ರಮ ಇಲ್ಲ 
ಹಿಸತೋನಿ, ಟಿ.ಬಿ.ಡ್ಕಾಂ, ಹೊಸಪೇಟೆ 

32. | ಕೆ.ಪಿ. ರಮೇಶ್‌, 26.12.1946 31.12.2004 ಶಿಸ್ತು ಕ್ರಮ ಇಲ್ಲ 
ಹಿಸತೋನಿ (ಜಿಪ), ಉಡುಪಿ. 























೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 





ನಿವೃತ್ತರಾಗುವ ಅಧಿಕಾರಿಗಳ ಪೈಕಿ ಕ್ರಮ ಸಂಖ್ಯೆ: 4, 6, 7, 15, 18, 29 ಮತ್ತು 30 ಇವರುಗಳು ಶಿಸ್ತುಕ್ರಮದ 
ವಿಚಾರಣೆಯನ್ನು ಎದುರಿಸುತ್ತಿದ್ದು, ಕೆ.ಸಿ.ಎಸ್‌.ಆರ್‌. ನಿಯಮಾವಳಿ ನಿಯಮ 214ರ ಅಡಿಯಲ್ಲಿ ಇಲಾಖಾ ವಿಚಾರಣೆಯನ್ನು 
ಮುಂದುವರಿಸಲಾಗುವುದು. ಎಂಬ ಷರತ್ತಿಗೆ ಒಳಪಟ್ಟು ನಿವೃತ್ತಿಗೆ ಅನುಮತಿಸಿದ ಹಾಗೂ ಈ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ 
ಬಾಕಿಯನ್ನು ಅವರ ನಿವೃತ್ತಿ ಉಪದಾನದಲ್ಲಿ ಕಡಿತ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ತೋಟಗಾರಿಕೆ ನಿರ್ದೇಶಕರಿಗೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1041 ಎನ್‌. ಮಂಜುಳಗೀತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ENERGY SECRETARIAT 
NOTIFICATION 
No. DE 23 EEB 2003, Bangalore, Dated: 22 August, 2003 

In exercise of the powers conferred by Article 30(1)(A) of the Memorandum and Articles of 
Association of the Karnataka Power Transmission Corporation Limited, Smt. Aditi Raja is appointed as 
Director of Karnataka Power Transmission Corporation Limited for a period of three years from the date of 
this Notification. 

Further, in exercise of the powers conferred under Article 30 (1)(b) of the Memorandum and 
Articles of Association of the Karnataka Power Transmission Corporation Limited, Smt. Aditi Raja is 
appointed as Director (Finance), Karnataka Power Transmission Corporation Limited for a period of three 
years from the date of this Notification in the payscale of Rs.18400-500-22400 with admissible 
perquisites. 

By Order and in the name of the Governor of Karnataka, 
P.R. 1042 K.L. JAYARAM 
Under Secretary to Government, Energy Department. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 265 SAS 2003, Bangalore, Dated: 29 August, 2003 

The services of Shri Subodh Yadav, IAS (KN 99), Deputy Commissioner, Bangalore Mahanagara 
Palike, Bangalore are withdrawn from Urban Development Department with immediate effect and he is 
posted until further orders as Chief Executive Officer, Zilla Panchayat, Gulbarga, in the existing vacancy. 

By Order and in the name of the Governor of Karnataka, 
P.R. 1043 B.V. KUMARASWAMY 
Under Secretary to Government, D.P. & A.R. (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 215 ಆಸೇಇ 2001, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2003 

ಶ್ರೀ ಜಿ.ಎಸ್‌. ನಾಯಕ್‌, ಕೆ.ಎ.ಎಸ್‌., (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಆಡಳಿತಾಧಿಕಾರಿ, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಬೆಂಗಳೂರು ಇವರಿಗೆ ದಿ: 30.6.2003 ರಿಂದ 10.7.2003ರವರೆಗೆ ವೈದ್ಯಕೀಯ ಕಾರಣದ ಮೇರೆಗೆ 11 ದಿನಗಳ 
ಪರಿವರ್ತಿತ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 114ರಡಿ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಪಿ.ಆರ್‌. 1044 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 261 ಸೆಅಸೆ 2003, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2003 

ಶ್ರೀ ರಿನ್‌ಸಾಂಗ, ಐ.ಎ.ಎಸ್‌, ಅಧ್ಯಕ್ಷರು ಬಿಡಿಎ, ಬೆಂಗಳೂರು ಇವರಿಗೆ ದಿನಾಂಕ: 1.9.2003 ರಿಂದ 31.10.2003 ರವರೆವಿಗೆ 
(ಉದಿಸೇ) ಒಟ್ಟು 61 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ಹಾಗೂ ರಜೆಯ ಮೊದಲು ದಿನಾಂಕ: 31.8.2003 
ಮತ್ತು ರಜೆಯ ಕೊನೆಯಲ್ಲಿ ದಿನಾಂಕ: 1.11.2003 ಹಾಗೂ 2.11.2003 ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು 
ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 

ಶ್ರೀ ರಿನ್‌ಸಾಂಗ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, 
ಬೆಂಗಳೂರು, ಇವರನ್ನು ಅಧ್ಯಕ್ಷರು, ಬಿಡಿಎ. ಬೆಂಗಳೂರು ಹುದ್ದೆಯ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ರಿನ್‌ಸಾಂಗ, ಐಎಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಅಧ್ಯಕ್ಷರು, ಬಿಡಿಎ, ಬೆಂಗಳೂರು ಹುದ್ದೆಯಲ್ಲೇ 
ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 1045 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೪೯೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 306 ಆಸೇಇ 2001, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2003 
ಶ್ರೀ ಕೆ.ಪಿ. ಹೊನಕೇರಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಬೆಳಗಾಂ ಇವರು ದಿ: 
7.9.2001 ರಿಂದ 12.9.2001ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 8(15) 
(ಎಫ್‌)ರ ಅನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಹಾಗೂ ದಿ: 13.9.2001 ರಿಂದ 20.11.2001ರವರೆಗಿನ ಅವದಿಗೆ 
ವೈದ್ಯಕೀಯ ಕಾರಣದ ಮೇರೆಗೆ 40 ದಿನಗಳ ಪರಿವರ್ತಿತ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 114ರಡಿ ಮತ್ತು 29 ದಿನಗಳ 
ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 112ರಡಿ ಮಂಜೂರು ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಪಿ.ಆರ್‌. 1046 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 96 ಯುಎನ್‌ಇ 2003 (ಭಾಗ), ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2003 
ದಿನಾಂಕ 14.08.2003, ಸಂಖ್ಯೆ: ಆಇ 183 ರಾಲೆಪ 2003ರ ಆರ್ಥಿಕ ಇಲಾಖೆಯ ಅಧಿಸೂಚನೆಯಲ್ಲಿ ಶ್ರೀಮತಿ ಡಿ. ಪದ್ಮ 
ಕೃಷ್ಣರಾವ್‌, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಓ.ಓ.ಡಿ. ಸಂಶೋಧನಾಧಿಕಾರಿಗಳು, ರಾಜ್ಯ ಯೋಜನಾ ಮಂಡಳಿ, 
ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯದ 
ಆರ್ಥಿಕಾಧಿಕಾರಿಗಳ ಹುದ್ದೆಗೆ ನೇಮಕಾತಿ ಮಾಡಲು ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಬಿಜಾಪುರದ, ಮಹಿಳಾ ವಿಶ್ವವಿದ್ಯಾಲಯದ, ಆರ್ಥಿಕಾಧಿಕಾರಿ ಹುದ್ದೆಗೆ 2000ರ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ 
ಅಧಿನಿಯಮ 19ನೇ ಪ್ರಕರಣದಡಿ ಶ್ರೀಮತಿ ಪದ್ಮ ಕೃಷ್ಣರಾವ್‌ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕಾತಿ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುಂದರ ರಾಜ ಗುಪ್ತ 
ಪಿ.ಆರ್‌. 1047 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯ-1) 
HIGH COURT OF KARNATAKA 
NOTIFICATION 
No. GOB(l) 585/2000 Bangalore, Dated: 23 August, 2003 
In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Case No. 174/95 pending on the file of the Presiding Officer, 
Fast Track COurt-l, Belgaum, to the file of the Ill Addl. District & Sessions Judge, Belgaum, for disposal in 
accordance with law. 
By Order of the High Court, 
P.R. 1048 N. ANANDA, 
Registrar General 1/0. 
HIGH COURT OF KARNATAKA 
NOTIFICATION 
No. GOB(I) 331/2002 Bangalore, Dated: 22" August, 2003 
In exercise of the powers conferred by Sub-section (1) of Section 13 of the Code of Criminal 
procedure, 1973 (Central Act 2 of 1974), the High Court of Karnataka, hereby confers the powers of 
Judicial Magistrate of the Second Class on Smt. Shamla Ahamed, 1.A.S.Probationer, as Special Judicial 
Magistrate under Sub-Section (2) of Section 13 of the said Code for trial of cases transferred to her by the 
District & Sessions Judge, Mysore, during the period of her training in Mysore District. 
By Order of the High Court, 
P.R. 1049 N. ANANDA, 
Registrar General 1/0. 
HIGH COURT OF KARNATAKA 
NOTIFICATION 
No. GOB(I) 585/2000 Bangalore, Dated: 5" August, 2003 
In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Case No. 63/2001 pending on the file of the District and 


೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 





Sessions Court, Kodagu Madikeri, to the file of the Presiding Officer, Fast Track Court at Kodagu Madikeri 
for disposal in accordance with law. 
By Order of the High Court, 
P.R. 1050 A.C. KABBIN 
Registrar General. 
HIGH COURT OF KARNATAKA 
NOTIFICATION 
No. GOB(I) 13(15)/2003, Bangalore, Dated: 25" August, 2003 
In exercise of the powers vested under sub-section (2) of Section 12 of the Code of Criminal 
Procedure, 1973, (Central Act No.2/1974) the High Court of Karnataka hereby appoints the Civil Judge 
(Jr.Dn.) and JMFC., Byadagi, as the Additional Chief Judicial Magistrate, Haveri, from 8.00 a.m. to 7.00 
p.m. of 17.8.2003, during the absence of the Civil Judge (Sr.Dn.) and CJM., Haveri. 
By Order of the High Court, 
P.R. 1051 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(l) 3/2003, Bangalore, Dated: 4" August, 2003 
The following Presiding officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders:- 


























Sl. Designation of the Name of the Court to which 

No. Presiding Officer concurrently appointed 

01. | Civil Judge (Jr.Dn.) and JMFC., Civil Judge (Jr.Dn.) and JMFC., BANAHATTI. 
JAMKHANDI. 

02. | Civil Judge (Jr.Dn.) and JMFC., Addl. Civil Judge (Jr.Dn.) and JMFC., CHIKKODI. 
CHIKKODI 

03. | Civil Judge (Jr.Dn.) and JMFC., GOKAK. | Addl. Civil Judge (Jr.Dn.) and JMFC., GOKAK. 

04. | JMFC Il Court, BELGAUM. Civil Judge (Jr.Dn.) and JMFC., KHANAPUR. 

05. | JMFC Il Court, BELGAUM. Addl. Civil Judge (Jr.Dn.) and JMFC., KHANAPUR. 

06. | Civil Judge (Jr.Dn.) and JMFC., Addl. Civil Judge (Jr.Dn.) 
CHALLAKERE. CHALLAKERE. 

07. | Civil Judge (Jr.Dn.) and JMFC., MALUR. | Addl. Civil Judge (Jr.Dn.)., MALUR. 

















By Order of the High Court, 
P.R. 1052 A.C. KABBIN 
Registrar General. 
HIGH COURT OF KARNATAKA 
NOTIFICATION 
No. GOB(l) 585/2000 Bangalore, Dated: 5" August, 2003 

In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Cases pending on the file of the District and Sessions Court, Kodagu- 
Madikeri, as shown in Annexure-A, appended to this Notification, to the file of the Presiding Officer, Fast 
Track Court at Kodagu-Madikeri for disposal in accordance with law. 

By Order of the High Court, 
A.C. KABBIN 
Registrar General. 
ANNEXURE- `ಗಿ' 
STATEMENT SHOWING THE LIST OF CASES PENDING BEFORE THE DISTRICT AND SESSIONS 
JUDGE, KODAGU-MADIKERI, TRANSFERRED TO THE FAST TRACK COURT, KODAGU-MADIKERI. 
Sl. No. Criminal Revision Number 

2/2000 
49/2000 
17/2002 
25/2002 
58/2002 








ಲಾ ಸಾರು = 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೪೯೯ 


ಇ 








Sl. No. Criminal Revision Number 
59/2002 
70/2002 
78/2002 
79/2002 
91/2002 
99/2002 





(0:00 


ಮ 
ಇ. ಂ 





R. RANGASWAMY 
P.R. 1053 Assistant Registrar. 
HIGH COURT OF KARNATAKA 
NOTIFICATION 
No. GOB(I)585/2000 Bangalore, Dated: 5" August, 2003 
In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Cases pending on the file of the District and Sessions Cou, 
Kodagu- Madikeri, as shown in Annexure-A, appended to this Notification, to the file of the Presiding 
Officer, Fast Track Court at Kodagu-Madikeri for disposal in accordance with law. 
By Order of the High Court, 
A.C. KABBIN 
Registrar General. 
ANNEXURE- A" 
LIST OF CUSTODY CASES PENDING ON THE FILE OF THE DISTRICT AND SESSIONS JUDGE, 
KODAGU-MADIKERI TRANSFERRED TO THE FILE OF THE FAST TRACK COURT, KODAGU- 
MADIKERI. 











Sl. No. Case No. 
TJ Session Case No. 88/00 
2. -"- 36/01 
3. ಗೆ 53/01 
4. -"- 57/01 
5. -"- 68/01 
6. -"- 5/02 
7. -"- 6/02 
8. -"- 7/02 
9. 5 18/02 
10. -"- 21/02 
11. -"- 27/02 
12. 5 28/02 
13. -"- 37/02 
14. -"- 38/02 
15. -"- 46/02 
16. -"- 50/02 
17. -"- 55/02 
18. -"- 58/02 
19. -"- 59/02 
20. -"- 69/02 
21. -"- 72/02 
22. 5 79/02 
23. -"- 90/02 
24. -"- 92/02 
25. -"- 95/02 
26. -"- 100/02 
27. -"- 114/02 
R. RANGASWAMY 
P.R. 1054 Assistant Registrar. 
HIGH COURT OF KARNATAKA 
NOTIFICATION 


No. GOB(I)585/2000 Bangalore, Dated: 5" August, 2003 
In exercise of the powers conferred by Section 407 of the Code of Criminal Procedure, 1973, the 
High Court hereby Transfers the Sessions Cases No.3/2003 and S.C. No.5/2001, pending on the file of 


೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 





the District and Sessions Court, Kodagu- Madikeri, to the file of the Presiding Officer, Fast Track Court at 
Kodagu-Madikeri for disposal in accordance with law. 
By Order of the High Court, 
P.R. 1055 A.C. KABBIN 
Registrar General. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 118 ಆಸೇವ 2003, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2003 
ಸಹಾಯಕ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು, ಹುದ್ದೆಯಲ್ಲಿ, ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ 
ಡಿ.ಎಂ. ಶಿವಕುಮಾರ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ, ಕರ್ನಾಟಕ ವಿಧಾನ ಪರಿಷತ್ತಿನ ಉಪ ಸಭಾಪತಿಯವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಪಿ.ಆರ್‌. 1056 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 116 ಸೇಇಮು 2003, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2003 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಈ ಕೆಳಕಂಡ ಅಪರ ನಿರ್ದೇಶಕರುಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.13820-17220ರ ವೇತನ ಶ್ರೇಣಿಯ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸೇವೆಗಳು ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಿದೆ. 


























ಕ್ರ. ಸಂ. ಅಧಿಕಾರಿಯ ಹೆಸರು ಬಡ್ತಿ ಮೇಲೆ ನೇಮಿಸಿರುವ ಹುದ್ದೆ 
1. ಡಾ:ಬಿ.ಜಿ. ದೇಸಾಯಿ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು - ಖಾಲಿ ಹುದ್ದೆಗೆ 
2 ಡಾ:ಆರ್‌.ಕೆ. ಕುಮಾರಸ್ವಾಮಿ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ. 4 
ಬೆಂಗಳೂರು - ಖಾಲಿ ಹುದ್ದೆಗೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1057 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಆರ್ಥಿಕ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 150 ರಾಲೆಪ 98, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2003 
ಶ್ರೀ ಎಂ.ಆರ್‌. ಶ್ರೀನಿವಾಸರೆಡ್ಡಿ, ಲೆಕ್ಕ ಅಧೀಕ್ಷಕ, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ.6000-150-7200-8800-260-10880-320-11200ರ ವೇತನ ಶ್ರೇಣಿಯಲ್ಲಿನ ಲೆಕ್ಕ 
ಪರಿಶೋಧನಾಧಿಕಾರಿಗಳ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಐ.ಪಿ.ಸಿ. ವಿಭಾಗ, ನಂ:1, 
ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪ್ರಭಾಕರ್‌ 
ಪಿ.ಆರ್‌. 1058 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ) 
ಅಧಿಸೂಚನೆ 
ಸಂಖ್ಯೆ: ಆಇ 36 ರಾಲೆಪ 2003, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2003 
ರಾಜ್ಯ ಲೆಕ್ಕ ಪತ್ರ ಇಲಾಖೆಯ ಈ ಕೆಳಕಂಡ ಲೆಕ್ಕ ಪರಿಶೋಧನಾಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಕಛೇರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನಿಯೋಜಿಸಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೫೦೧ 





























ಕ್ರ. ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ವರ್ಗಾಯಿಸಿ ನಿಯೋಜಿಸಿರುವ 
ಸಂ. ನಿರ್ವಹಿಸುತ್ತಿರುವ ಕಛೇರಿ ಕಛೇರಿ 
1. | ಶ್ರೀ ವಿ. ವೆಂಕಟರತ್ನಂ ಕಾರ್ಯಪಾಲಕ ಅಭಿಯಂತರರ ಕಛೇರಿ, 

ಲೆಕ್ಕ ಪರಿಶೋಧನಾಧಿಕಾರಿ, ಎನ್‌.ಬಿ.ಸಿ. ವಿಭಾಗ, ಖಾನಾಪುರ. 

(ಸ್ಥಳ ನಿರೀಕ್ಷಣಾದೇಶದಲ್ಲಿರುವವರು) ರಾಜ್ಯ ಲೆಕ್ಕಪತ್ರ ಇಲಾಖೆ. 
2. | ಶ್ರೀ ಕೆ.ಸಿ. ಸೂರ್ಯಪ್ರಕಾಶ್‌, ಕಾರ್ಯಪಾಲಕ ಅಭಿಯಂತರರ ಕಛೇರಿ 

ಲೆಕ್ಕಪರಿಶೋಧನಾಧಿಕಾರಿ, ನಂ.1, ಕಟ್ಟಡಗಳ ವಿಭಾಗ, ಬೆಂಗಳೂರು. 

(ಸ್ಥಳ ನಿರೀಕ್ಷಣಾದೇಶದಲ್ಲಿರುವವರು) ರಾಜ್ಯ ಲೆಕ್ಕಪತ್ರ ಇಲಾಖೆ. ಇಲ್ಲಿ ಶ್ರೀ ಚಂದ್ರಪ್ಪ ಇವರ ಜಾಗಕ್ಕೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1059 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ) 
ಅಧಿಸೂಚನೆ 


ಸಂಖ್ಯೆ: ಆಇ 170 ರಾಲೆಪ 2003, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2003 


ರಾಜ್ಯ ಲೆಕ್ಕ ಪತ್ರ ಇಲಾಖೆಯ ಈ ಕೆಳಕಂಡ ಲೆಕ್ಕ ಪರಿಶೋಧನಾಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಕಛೇರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನಿಯೋಜಿಸಿದೆ. 























ಕ್ರ. ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ವರ್ಗಾಯಿಸಿ ನಿಯೋಜಿಸಿರುವ 

ಸಂ. ನಿರ್ವಹಿಸುತ್ತಿರುವ ಕಛೇರಿ ಕಛೇರಿ 

1. | ಶ್ರೀ ಬಸವರಾಜು, ಕಾರ್ಯಪಾಲಕ ಅಭಿಯಂತರರ ಕಛೇರಿ, 
ಲೆಕ್ಕ ಪರಿಶೋಧನಾಧಿಕಾರಿ, ಹೇಮಾವತಿ ನಾಲಾ ತನಿಖಾ ವಿಭಾಗ, ಹೆಬ್ಬೂರು 
ಸಹಾಯಕ ನಿಯಂತ್ರಕರ ಕಚೇರಿ, ಇಲ್ಲಿ ಶ್ರೀ ಬೋರಯ್ಯ ಇವರ ಜಾಗಕ್ಕೆ 
ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ, ತುಮಕೂರು. 

2. | ಶ್ರೀ ಬೋರಯ್ಯ, ಸಹಾಯಕ ನಿಯಂತ್ರಕರ ಕಚೇರಿ, 
ಲೆಕ್ಕಪರಿಶೋಧನಾಧಿಕಾರಿ, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ, ತುಮಕೂರು. 
ಕಾರ್ಯಪಾಲಕ ಅಭಿಯಂತರರ ಕಚೇರಿ, ಇಲ್ಲಿ ಶ್ರೀ ಬಸವರಾಜು ಇವರ ಜಾಗಕ್ಕೆ 
ಹೇಮಾವತಿ ನಾಲಾ ತನಿಖಾ ವಿಭಾಗ ಹೆಬ್ಬೂರು. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1060 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 274 ಸೆಅಸೆ 2003, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2003 

ಶ್ರೀ ಡಿ.ಕೆ. ರಂಗಸ್ಥಾಮಿ, ಐ.ಎ.ಎಸ್‌., ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು ಇವರಿಗೆ 
ದಿನಾಂಕ: 11.8.2003 ರಿಂದ 30.8.2003ರವರೆವಿಗೆ (ಉದಿಸೇ) ಒಟ್ಟು 20 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ರಜೆಯ ಕೊನೆಯಲ್ಲಿ ದಿನಾಂಕ: 31.8.2003ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ 
ನೀಡಲಾಗಿದೆ. 

ಶ್ರೀ ಡಿ.ಕೆ. ರಂಗಸ್ವಾಮಿ, ಐ.ಎ.ಎಸ್‌., ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿ, ಚಿಕ್ಕಮಗಳೂರು, ಇವರನ್ನು ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು ಹುದ್ದೆಯ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಡಿ.ಕೆ. ರಂಗಸ್ವಾಮಿ, ಐಎಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಚಿಕ್ಕಮಗಳೂರು ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 1062 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 250 ಸಅರ 2003, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2003 

ಕರ್ನಾಟಕ ಸರ್ಕಾರ ಸಚಿವಾಲಯದ ಕೆಳಕಂಡ ಅಧೀನ ಕಾರ್ಯದರ್ಶಿ ಹಾಗೂ ಉಪಕಾರ್ಯದರ್ಶಿಗಳಿಗೆ ಅವರ ಹೆಸರುಗಳ 
ಮುಂದೆ ಸೂಚಿಸಿರುವಂತೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ 
ಪುನರ್‌ ನೇಮಕ ಮಾಡಲಾಗಿದೆ. 
























































೫೦೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 
ಕ್ರ. ಅಧಿಕಾರಿಯವರ ಹೆಸರು ಹುದ್ದೆ ಪದನಾಮ ಮಂಜೂರಾಗಿರುವ ಖಾತೆಯಲ್ಲಿ ಉಳಿದಿರುವ 
ಸಂ. | ಶ್ರೀ : ಶ್ರೀಮತಿ ರಜೆ ರಜೆ 
1. | ಕೆ.ವಿ. ಜಯಲಕ್ಷ್ಮಿ, ಅ.ಕಾ. ದಿ: 16.06.03 ರಿಂದ 11 ದಿನಗಳು ಅರ್ಧ 

ಅ.ಪ.ಜೀ.ಪ.ಇಲಾಖೆ. 20.06.03 ರವರೆಗೆ ವೇತನ ರಜೆ 162 
05 ದಿನಗಳು ಪರಿವರ್ತಿತ ರಜೆ | ದಿನಗಳು ಗಳಿಕೆ ರಜೆ 
ದಿ: 21.06.03 ರಿಂದ 
23.06.03 ರವರೆಗೆ 
03 ದಿನಗಳು ಗಳಿಕೆ ರಜೆ 
2. | ಆರ್‌. ಹನುಮಂತರಾಯ, ಅ.ಕಾ. ದಿ: 25.06.03 ರಿಂದ 240 * 15 ದಿನಗಳು 
ಇಂಧನ, ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ (ಕಾ.ಕೋ) 30.06.03 ರವರೆಗೆ ಗಳಿಕೆ ರಜೆ 
06 ದಿನಗಳು ಗಳಿಕೆ ರಜೆ 
3. | ಚಿಕ್ಕಹನುಮಂತಯ್ಯ, ಅ.ಕಾ. ದಿ: 30.06.03 ರಿಂದ 232 ದಿನಗಳು ಅರ್ಧ 
ಕಾನೂನು ಇಲಾಖೆ (ಆಡಳಿತ-1) 05.07.03 ರವರೆಗೆ ವೇತನ ರಜೆ 
06 ದಿನಗಳು ಪರಿವರ್ತಿತ ರಜೆ 
4. | ಡಿ. ಕಮಲಕುಮಾರ್‌, ಅ.ಕಾ. ದಿ: 30.06.03 ರಿಂದ 67 ದಿನಗಳು ಅರ್ಧ 
ಪ.ಸಂ. ಮತ್ತು ಮೀ.ಇಲಾಖೆ (ಮೀ) 11.07.03 ರವರೆಗೆ ವೇತನ ರಜೆ 
12 ದಿನಗಳು ಪರಿವರ್ತಿತ ರಜೆ 
5. | ಪಿ. ಪುಷ್ಪರಾಣಿ, ಅ.ಕಾ. ದಿ: 01.07.03 ರಿಂದ 230 ದಿನಗಳು ಗಳಿಕೆ 
ಯೋಜನಾ ಇಲಾಖೆ (ಸಾಂಖ್ಯಿಕ) 25.07.03 ರವರೆಗೆ ರಜೆ 
25 ದಿನಗಳು ಗಳಿಕೆ ರಜೆ 
6. | ಎಸ್‌. ಇಂದುಮತಿ, ಅ.ಕಾ. ದಿ: 02.07.03 ರಿಂದ 12 ದಿನಗಳು ಅರ್ಧ 
ವಸತಿ ಇಲಾಖೆ. 05.07.03 ರವರೆಗೆ ವೇತನ ರಜೆ 
04 ದಿನಗಳ ಪರಿವರ್ತಿತ ರಜೆ 
7. (ಟಿ.ಪಿ. ನರಸಿಂಗರಾವ್‌, ಅ.ಕಾ. ದಿ: 11.08.03 ರಿಂದ 234 ದಿನಗಳು ಗಳಿಕೆ 
ಆರ್ಥಿಕ ಇಲಾಖೆ. 16.08.03 ರವರೆಗೆ ರಜೆ 
06 ದಿನಗಳು ಗಳಿಕೆ ರಜೆ 
8. | ವಿ.ಎಸ್‌. ವಸಂತಮಣಿ, ಉ.ಕಾ. ದಿ: 11.08.03 ರಿಂದ 142 ದಿನಗಳು ಅರ್ಧ 
ಕಾನೂನು ಇಲಾಖೆ. 16.08.03 ರವರೆಗೆ ವೇತನ ರಜೆ 
06 ದಿನಗಳು ಪರಿವರ್ತಿತ ರಜೆ 
9. | ಸಿ. ಶಾಮರಾವ್‌, ಅ.ಕಾ. ದಿ: 12.08.03 ರಿಂದ 81 ದಿನಗಳು ಅರ್ಧ 
ಯೋ.ಸಾಂ.ವಿ.ತಂ.ಇಲಾಖೆ. 16.08.03 ರವರೆಗೆ ವೇತನ ರಜೆ 
05 ದಿನಗಳ ಪರಿವರ್ತಿತ ರಜೆ 
10. | ವಿ. ಶ್ರೀಧರಮೂರ್ತಿ, ಅ.ಕಾ. ದಿ: 13.08.03 ರಿಂದ 233 ದಿನಗಳು ಅರ್ಧ 
ನಗರಾಭಿವೃದ್ಧಿ ಇಲಾಖೆ. 19.08.03 ರವರೆಗೆ ವೇತನ ರಜೆ 
07 ದಿನಗಳು ಪರಿವರ್ತಿತ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1063 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 251 ಸಅರ 2003, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2003 
ಶ್ರೀ ವೈ.ಬಿ. ಅಕ್ಕಿ, ಉಪ ನಿರ್ದೇಶಕರು, ಯೋಜನಾ ಇಲಾಖೆ ಇವರಿಗೆ ದಿನಾಂಕ: 19.8.2003 ರಿಂದ 2.9.2003 ರವರೆಗೆ 
(ಉ.ದಿ.ಸೇ) 15 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ 
ಹುದ್ದೆಯಲ್ಲಿ ಪುನರ್‌ ನೇಮಕ ಮಾಡಲಾಗಿದೆ. (ಸದರಿ ರಜೆಯನ್ನು ಉಪಯೋಗಿಸಿಕೊಂಡ ನಂತರ 225 ದಿನಗಳು ಗಳಿಕೆ ರಜೆ ಜಮೆ 
ಇರುತ್ತದೆ.) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1064 


ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ೫೦೩ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ನಯೋಸೆ 2003, ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್‌ 2003 
ಶ್ರೀ ಆರ್‌. ನಂಜುಂಡರೆಡ್ಡಿ, ಕಿರಿಯ ನಗರ ಯೋಜಕರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು 
ಇವರು ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಇಲಾಖೆ, ಶಿವಮೊಗ್ಗ ಕಛೇರಿಯ ಸಹಾಯಕ ನಿರ್ದೇಶಕರ ಅಧಿಕ ಪ್ರಭಾರವನ್ನು 
ದಿ:7.6.2002ರಿಂದ 13.6.2003ರವರೆಗೆ ಕಾರ್ಯ ನಿರ್ವಹಿಸಿದ್ದು, ದಿನಾಂಕ:21.2.2003 ರಿಂದ 18.4.2003ರ ವರೆಗಿನ ಪರಿವರ್ತಿತ 
ರಜೆಯ ಅವಧಿಯನ್ನು ಹೊರತುಪಡಿಸಿ ಇವರಿಗೆ ಸಹಾಯಕ ನಿರ್ದೇಶಕರ ವೇತನ ಶ್ರೇಣಿಯ ಕನಿಷ್ಟ ಮೂಲವೇತನ 
ರೂ.7400-13,120-00ರ ಶೇಕಡ 5 ರಷ್ಟು ಪ್ರಭಾರ ಭತ್ಯೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 68 ರನ್ವಯ 
ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1065 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 124 ನಯೋಸೇ 2003, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ 2003 
ಶ್ರೀ ಎಂ.ಎನ್‌. ಕುಮಾರ್‌, ಕಿರಿಯ ನಗರ ಯೋಜಕರು, ನಗರ ಯೋಜನಾ ಜಂಟಿ ನಿರ್ದೇಶಕರ ಕಛೇರಿ, ಮೈಸೂರು ಇವರು 
ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಇಲಾಖೆಯ ಚಾಮರಾಜನಗರ ಕಛೇರಿಯ ಸಹಾಯಕ ನಿರ್ದೇಶಕರ ಹುದ್ದೆಯ ಅಧಿಕ 
ಪ್ರಭಾರವನ್ನು ದಿನಾಂಕ:13-3-2000 ದಿಂದ ದಿನಾಂಕ:24-4-2003 ರವರೆಗೆ ನಿರ್ವಹಿಸಿದ್ದು, ಇವರಿಗೆ ಸಹಾಯಕ ನಿರ್ದೇಶಕರ ವೇತನ 
ಶ್ರೇಣಿಯ ರೂ.7400-13120ರ ಕನಿಷ್ಟ ವೇತನದ ಶೇಕಡ 5 ರಷ್ಟು ಪ್ರಭಾರ ಭತ್ಯೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 
ನಿಯಮ 68 ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1066 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 87 ಎಫ್‌ಪಿಸಿ 2003, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2003 
ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 230 ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಎಂ.ವಿ. ಮೂಲಿಮನಿ, ಭಾಅಸೇ., ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಇವರನ್ನು 
ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಪಿ.ಜೆ. ದಿಲೀಪ್‌ ಕುಮಾರ್‌, ಭಾಅಸೇ., 
ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಇವರ ಸ್ಥಾನದಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ವಿ. ಜಯಲಕ್ಷ್ಮಿ 
ಪಿ.ಆರ್‌. 1067 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: 152 ಪಿಪಿಇ 2003, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌ 2003 
ಶ್ರೀ, ಬಿ. ಅಣ್ಣೇಗೌಡ, 1ನೇ ಅಧಿಕ ಸರ್ಕಾರಿ ಅಭಿಯೋಜಕರು, ಬೆಂಗಳೂರು ನಗರ, ಬೆಂಗಳೂರು ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿ.ಸಿ.ಹೆಚ್‌. 17ನೇ ನಗರ ಸಿವಿಲ್‌ ಮತ್ತು ಸತ್ರ ನ್ಯಾಯಾಲಯದಲ್ಲಿರುವ 
ಕ್ರಿಮಿನಲ್‌ ಪ್ರಕರಣಗಳನ್ನು ಹಾಗೂ ಎಸ್‌.ಸಿ:ಎಸ್‌.ಟಿ. ಪ್ರಕರಣಗಳನ್ನು ನಡೆಸಲು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1068 ಕೆ.ಎಸ್‌. ಶ್ರೀಧರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), ಕಾನೂನು ಇಲಾಖೆ (ಆಡಳಿತ-2). 
HIGH COURT OF KARNATAKA 
NOTIFICATION 
No. HCE.1/98 Bangalore, Dated: 19" August, 2003 
In exercise of the powers conferred by Article 229(1) and (2) of the Constitution of India and all 
other powers hereunto enabling, the Hon'ble the Chief Justice makes the following amendment to the 


High Court of Karnataka Service (Conditions of Service and Recruitment) Rules, 1973, (hereinafter 
referred to as the "Principal Rules"). 


೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೧, ೨೦೦೩ ಭಾಗ - ೨ 





1. Title and Commencement:- These Rules may be called the High Court of Karnataka 
Service (Conditions of Service and Recruitment) (IV Amendment) Rules, 2003 and shall come into force 
with immediate effect. 

2. Amendment to Schedule Illl:- Schedule-lll appended to the Principal Rules shall be 
amended as follows:- 

"Against entry at Sl. No.6 (Assistant Registrars) in column No.3, the following shall be 
substituted for the existing entry”. 

"By Promotion on the basis of seniority-cum-efficiency from the cadres of Section Officers, Court 
Officers and Senior Judgement Writers. 

i The quota of Senior Judgement Writers has been increased from 5 to 6. 

॥) The ratio between Court Officers and Section Officers for promotions to the remaining 18 
posts shall be maintained at 2:1 respectively for a period three years. At the end of three 
years, the ratio shall stand reverted to 1:1 between Court Officers and Section Officers. 

॥1) Cadre review shall be done at the end of three years". 

By Order of the Hon'ble Chief Justice 
P.R. 1069 N. ANANDA 
Registrar (Judicial). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 648 ಹೆಚ್‌ಎಸ್‌ಹೆಚ್‌ 2002, ಬೆಂಗಳೂರು, ದಿನಾಂಕ: 30ನೇ ಮೇ 2003 

ವಿಶೇಷ ಆಯ್ಕೆ ಸಮಿತಿಯು ದಿನಾಂಕ: 16-8-2002 ರಂದು ಹೊರಡಿಸಿದ ಅಧಿಸೂಚನೆ ಸಂಖ್ಯೆ: ಡಿಆರ್‌ಸಿ/27/2000-01 ರ 
ಪಟ್ಟಿಯಲ್ಲಿ ಆಯ್ಕೆಯಾದ ಪದವೀಧರ ವೈದ್ಯರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾಮಾನ್ಯ ಕರ್ತವ್ಯ 
ವೈದ್ಯಾಧಿಕಾರಿಯಾಗಿ ರೂ.7400-200-8800-260-10880-320-13120 ಗಳ ವೇತನ ಶ್ರೇಣಿಯಲ್ಲಿ ಎರಡು ವರ್ಷಗಳ ಖಾಯಂ ಪೂರ್ವ 
ಸೇವಾವಧಿಯ ಮೇರೆಗೆ ಹಂಗಾಮಿಯಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಟ್ಟು ಈ ಅಧಿಸೂಚನೆಗೆ ಲಗತ್ತಿಸಿದ ಅನುಬಂಧದಲ್ಲಿ ಸೂಚಿಸಿರುವಂತೆ ನೇಮಿಸಲಾಗಿದೆ. 

1. ಈ ಉದ್ಯೋಗ ನೀಡಿಕೆಯು ಅಭ್ಯರ್ಥಿಯ ವೈದ್ಯಕೀಯ ದೃಢತೆ ಪ್ರಮಾಣ ಪತ್ರ, ಪೂರ್ವಾಪರ ನಡವಳಿಕೆ ಬಗ್ಗೆ ಪೊಲೀಸು 
ವರದಿ ಮತ್ತು ಜಾತಿ ಹಾಗೂ ಆದಾಯ ಸಿಂದುತ್ವ ಪ್ರಮಾಣ ಪತ್ರ ತನಿಖೆಗೆ ಒಳಪಟ್ಟಿರುತ್ತದೆ. 

2. ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಎರಡು ವರ್ಷಗಳ ಕಾಲ ಖಾಯಂ ಪೂರ್ವ ಸೇವಾವಧಿಯಲ್ಲಿ ಹುದ್ದೆಗೆ 
ನಿಗದಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 

3. ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೊಂದಣಿ ಅಂಚೆಯಲ್ಲಿ ಕಳುಹಿಸಿದ ದಿನಾಂಕದಿಂದ 15 
ದಿನಗಳೊಳಗಾಗಿ ಅಭ್ಯರ್ಥಿಯು ನೇಮಕಾತಿ ಮಾಡಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಹಾಜರಾಗದಿದ್ದಲ್ಲಿ ನೇಮಕಾತಿಯು 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 18 (3) ರನ್ವಯ ಯಾವುದೇ ಸೂಚನೆ ಇಲ್ಲದೆ 
ರದ್ದಾಗುವುದು. 

4. ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ 
ಗೊತ್ತುಪಡಿಸಿರುವ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ಜನ್ಮ ದಿನಾಂಕದ ದಾಖಲೆ ಇತ್ಯಾದಿಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು 
ಕುಟುಂಬ ಅಧಿಕಾರಿ : ಜಿಲ್ಲಾ ಸರ್ಜನ್‌ಗಳ ಮುಂದೆ ಹಾಜರುಪಡಿಸಿ, ಅವರಿಂದ ಚಲನಾದೇಶವನ್ನು ಪಡೆದು ನೇಮಿಸಿರುವ ಸ್ಥಳದಲ್ಲಿ 
ಕೆಲಸಕ್ಕೆ ಹಾಜರಾಗತಕ್ಕದ್ದು. 

5. ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ 
ಸಮಯದಲ್ಲಿ ಹಾಜರು ಪಡಿಸಬೇಕು. 

6. ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರಿಸಲು 
ಅವಕಾಶವಿರುವುದಿಲ್ಲ. 

ಅಭ್ಯರ್ಥಿಯ ಜೇಷ್ಠತೆಯು ವಿಶೇಷ ಆಯ್ಕೆ ಸಮಿತಿಯು ನೀಡಿರುವ ಆಯ್ಕೆ ಪಟ್ಟಿಯ ಕ್ರಮಾಂಕದಂತೆ ಇರುತ್ತದೆ. 

ನೇಮಕಾತಿ ಮಾಡಿರುವ ಸ್ಥಳದ ಮಾರ್ಪಾಡಿಗಾಗಿ ಅಥವಾ ರದ್ದತಿಗಾಗಿ ಯಾವುದೇ ಮನವಿಗಳನ್ನು ಯಾವುದೇ ಕಾರಣಕ್ಕಾಗಲೀ 
ಪುರಸ್ಕರಿಸಲಾಗುವುದಿಲ್ಲ. 

ನೇಮಕಾತಿ ಮಾಡಿರುವ ಸ್ಥಳದಲ್ಲಿ ಯಾವುದೇ ಕಾರಣಕ್ಕಾಗಲೀ ಹುದ್ದೆ ಖಾಲಿ ಇಲ್ಲದಿದ್ದ ಪಕ್ಷದಲ್ಲಿ ಸದರಿ ಅಭ್ಯರ್ಥಿಗಳನ್ನು 
ನೇಮಕಾತಿ ಮಾಡಿರುವ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು, ಜಿಲ್ಲಾ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಅಧಿಕಾರಿಯವರೊಂದಿಗೆ ಸಮಾಲೋಚಿಸಿ, ಆ ಜಿಲ್ಲೆಯಲ್ಲಿಯೇ ಖಾಲಿ ಇರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ 
ಹುದ್ದೆಗೆ ಬದಲಿ ನೇಮಕಾತಿ ಆದೇಶ ನೀಡಲು ಅಧಿಕಾರ ನೀಡಲಾಗಿದೆ. ಇಂತಹ ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮದ ಕುರಿತು ಜಿಲ್ಲಾ 
ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1070 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


| 


